ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


K..A.D.B ಯಿಂದ ಅಭಿವೃದ್ದಿ ಪಡಿಸಿರುವ ಕೈಗಾರಿಕಾ ವಲಯಗಳ ಕುರಿತು 
ಡಾ. ವೈ.ಎ. ನಾರಾಯಣಸ್ವಾಮಿ (ಶಿಕ್ರಕರ ಕ್ಲೇತು - 
19 (266) ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕೋಲಾರ ಜಿಲ್ಲೆಯಲ್ಲಿ K.1.೩.ಂ.B. ಯಿಂದ ಅಭಿವೃದ್ಧಿ ಪಡಿಸಿರುವ ಕೈಗಾರಿಕಾ ವಲಯಗಳ ಸಂಖ್ಯೆ 
ಎಷ್ಟು ; (ವಿವರಗಳನ್ನು ನೀಡುವುದು) 


(ಆ) ಈ ಜಿಲ್ಲೆಯಲ್ಲಿ ಹೊಸ ಕೈಗಾರಿಕಾ ವಲಯಗಳಿಗೋಸ್ಕರ ಅಧಿಸೂಚನೆ ಹೊರಡಿಸಿರುವ ಜಮೀನುಗಳ 
ಎವಿಸ್ನೀರ್ಣ ಎಷ್ಟು ; ಮತ್ತು ಅವು ಯಾವುವು; (ವಿವರಗಳನ್ನು ನೀಡುವುದು) 


(ಇ) K.G.F ನಲ್ಲಿರುವ B.G.M.L. ಗೆ ಸೇರಿದ ಜಮೀನಿನಲ್ಲಿ ಕೈಗಾರಿಕಾ ವಸಾಹತುಗಳನ್ನು ಸ್ಥಾಪಿಸಲು ಸರ್ಕಾರ 
ಕ್ರಮ ಕೈಗೊಂಡಿದೆಯೇ; 


(ಈ) ಹಾಗಿದ್ದಲ್ಲಿ, ಈ ಯೋಜನೆಯ ಸಂಪೂರ್ಣ ವಿವರಗಳನ್ನು ನೀಡುವುದು? 


nm! 


